ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


: 20H 2900. 


ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ) 
01.02.2021 


: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂಸಕಾಲ 


ಕ್ಷೇತ್ರ ಸಮನ್ನಯಾಧಿಕಾರಿ ಇವರು ತಮ್ಮ 
ಕರ್ತವ್ಯ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ 
ತೀರಾ ಅನುಚಿತ ವರ್ತನೆ ತೋರುತ್ತಿರುವ 
ಬಗ್ಗೆ ಜೋಯಿಡಾ ತಾಲ್ಲೂಕಿನ ಎಲ್ಲಾ 
ಇಲಾಖೆಯ ಸರ್ಕಾರಿ ನೌಕರರು ಹಾಗೂ 


ಪತ್ರಿಕಾ ವರದಿಗಾರರು ಮತ್ತು 
ಸಾರ್ವಜನಿಕರು ಆಕ್ರೋಶ ವ್ಯಕ್ತ ಪಡಿಸಿ 
ಪ್ರತಿಭಟಿಸಿರುವ ವಿಷಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; (ವಿವರ 
ನೀಡುವುದು) 


ಸಚಿವರು. 
ಕಸಂ.1] ಪ್ರಶ್ನೆ ಉತ್ತರ 
ಅ.1ಕಾರವಾರ`ಜಿಕ್ಲೆಯೆ' ಜೋಯಿಡಾ ತಾಲ್ಲೂಕಿನ ಬಂದೆಡೆ. 


ಆ. ಸದರಿ ಸಿಬ್ಬಂದಿ ಜೋಯಿಡಾ ತಾಲ್ಲೂಕಿನ 
ಶಿಕಕರ 


ಸಿ.ಆರ್‌.ಪಿ/ಬಿ.ಆರ್‌.ಪಗಳ ಸಭೆಗಳಲ್ಲಿ 
ತೀರಾ ಕುಲಕವಾಗಿ ಅವಹೇಳನಕಾರಿಯಾಗಿ 
ಮಾತನಾಡುವುದು ಹಾಗೂ ಯಾವುದೇ 
ಅಧಿಕಾರಿ ವರ್ಗದವರಿಗೆ ಗೌರವ ನೀಡದೆ 
ಬೇಜವಾಬ್ದಾರಿತನದಿಂದ ವರ್ತಿಸುವುದು, 
ಶಿಕ್ಷಕ ವೃಂದದವರಿಗೆ ಹಾಗೂ ಸಂಬಂಧಿಸಿದ 
ಸಿಬ್ಬಂದಿಗಳಿಗೆ ಅಸಂವಿಧಾನಿಕ ಪದಗಳನ್ನು 
ಬಳಸಿ ನಿಂದಿಸುವುದನ್ನು ತನಿಖೆ ಮಾಡಿ 
ಶಿಕ್ಷಕರ/ಸಾರ್ವಜನಿಕರ ಹಿತ ದೃಷ್ಟಿಯಿಂದ 
ಇವರನ್ನು ಕೂಡಲೇ ಜಿಲ್ಲೆಯಿಂದ ಬೇರೆಡೆಗೆ 
ವರ್ಗಾವಣೆ ಮಾಡುವುದಲ್ಲದೆ ಅವರ 
ಅವಧಿಯಲ್ಲಿನ ಲಕ್ಷಾಂತರ ರೂಪಾಯಿಯ 
ಅವ್ಯವಹಾರದ ತನಿಖೆ ಮಾಡಲಾಗುವುದೇ? 
(ವಿವರ ನೀಡುವುದು) 


ಉಪ 'ನಿರ್ಡೌಕಕರು`ಆಕೌತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, `3ರಸಿ 
(ಶೈಕ್ಷಣಿಕ ಜಿಲ್ಲೆ ಇವರ ದಿನಾಂಕ:28/01/2021ರಂದು ನೀಡಿರುವ ವರದಿಯ 
ಪ್ರಕಾರ ಶ್ರೀ ಅಬ್ದುಲ್‌ ರೆಹಮಾನ; ಕ್ಷೇತ್ರ ಸಮನ್ನಯಾಧಿಕಾರಿ ಕ್ಷೇತ್ರ 
ಸಂಪನ್ಮೂಲ ಕೇಂದ್ರ ಜೊಯಿಡಾ ಇವರ ವಿರುದ್ದ ಮಾಡಲಾದ 
ಆರೋಪಗಳಲ್ಲಿ ಜೊಯಿಡಾ ತಾಲ್ಲೂಕಿನ ಶಿಕ್ಷಕರ ಸಂಘದವರು ನೀಡಲಾದ 


ದೂರಿನ ಪ್ರಕಾರ ಸದರಿ ಅಧಿಕಾರಿಯ ಕರ್ತವ್ಯದ ವೇಳೆಯಲ್ಲಿ ಶಿಕ್ಷಕರ / 
ಸಿಬ್ಬಂದಿಗಳ ಜೊತೆಗೆ ಅನುಚಿತವಾಗಿ ವರ್ತಿಸಿಸುವುದು ಹಾಗೂ ಚುನಾವಣೆ 
ಸಂದರ್ಭದಲ್ಲಿ ನೀತಿ ಸಂಹಿತೆ ಉಲ್ಲಂಘಸಿರುವುದು ಮೇಲ್ಲೋಟಕ್ಕೆ 
ಕಂಡುಬಂದಿರತ್ತದೆ. ಈ ಸಂಬಂಧ ಸದರಿ ನೌಕರರಿಗೆ ಉಪ ನಿರ್ದೇಶಕರು 
(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ. ಶಿರಸಿ ಇವರು 
ದಿನಾರಕ:06/0/2020ರಂದು ಮೋಟಿಸ್ಸು ನೀಡಿದ್ದು, ಈ ತನಕ ಯಾವುದೇ 
ರೀತಿ ಲಿಖತ ಹೇಳಿಕೆ ನೀಡಿರುವುದಿಲ್ಲ. ಅಲ್ಲದೆ ಸರ್ಕಾರದ ಹಣ 
ರೂ.79974/-ಗಳನ್ನು ದುರುಪಯೋಗ ಮಾಡಿರುವುದು ತಪಾಸಣೆ 
ವೇಳೆಯಲ್ಲಿ ಕಂಡುಬಂದಿದ್ದು, ಮರುಭರಣ ಮಾಡಿರುವುದಿಲ್ಲ. ಈ 
ಹಿನ್ನೆಲೆಯಲ್ಲಿ ಸದರಿಯವರ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಜರುಗಿಸಲು' ಅಪರ 
ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ರವರಿಗೆ ವರದಿ 
ಸಲ್ಲಿಸಿದ್ದು, ಕೂಡಲೇ ಶಿಸ್ತು ಕ್ರಮ ಜರುಗಿಸಲಾಗುವದು. 


ಸಂಖ್ಯೆ: ಇಪಿ 19 ಎಸ್‌ಎಲ್‌ಬಿ 2021 


ಹೋ 
(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ-ಸಚೆವರು 


